ಕರ್ನಾಟಕ ವಿಧಾನ ಪರಿಷ ತು 


ವಿ 


1214 (50 


ಶ್ರೀ ಆರ್‌.ಬಿ. ತಿಮ್ಮಾಪುರ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸಬೇಕಾದ 'ದಿನಾಂಕ 16.03.2021. 
ಉತ್ತರಿಸುವ ಸಚಿವರು ಗಣಿ ಮತ್ತು ಭೂವಿಜ್ಞಾನ ಸಚಿವರು 
ಕ್ರಸಂ ಪ್ನೆ ಉತ್ತರ 
ಅ) | ಬಾಗಲಕೋಟೆ ಜಿಲ್ಲೆಯಲ್ಲಿ | ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಯಾವುದೇ ಫಂಡ್‌ 
ಲಭ್ಯವಿರುವ ಡಿಎಂಆರ್‌ | ಎಂದು ಸ ಸಂಗಹಿಸುತ್ತಲ್ಲ. 
ಅನುದಾನ ಎಷ್ಟು; ಗಣಿ ಮತ್ತು' ಖನಿಜ (ಅಭಿವೃದ್ಧಿ ಮತ್ತು ನಿಯಂತ್ರಣ). 
.-1 ಕಾಯ್ದೆ, . 1957. ಹಾಗೂ. ಕರ್ನಾಟಕ ಉಪ ಖನಿಜ 
ರಿಯಾಯಿತಿ (ತಿದ್ದುಪಡಿ) ನಿಯಮಗಳು, 2016 ರನ್ವಯ 
ಗಣಿಗುತ್ತಿಗೆ ಹಾಗೂ, ಕಲ್ಲುಗಣಿ ಗುತ್ತಿಗೆದಾರರಿಂದ ರಾಜಧನದ 
ಮೇಲೆ ಅನ್ನಯವಾಗುವಂತೆ ಶೇ.30 ಹಾಗೂ ಶೇ:10' ರಂತೆ 
ಜಿಲ್ಲಾ ಖನಿಜ ಪ್ರತಿಷ್ಠಾನ ಟ್ರಸ್ಟ್‌ ನಿಧಿ (ಡಿಎಂಎಫ್‌) ಎಂದು 
ಇಲಾಖೆಯಲ್ಲಿ. ಸಂಗಟಸಲಾಗುಿದೆ. 
ಬಾಗಲಕೋಟೆ. ಜಿಲ್ಲೆಯಲ್ಲಿ 2015-16 ರಿಂದ 'ಜನವರಿ 20211 
ಅಂತ್ಯದವರೆಗೆ ಜಿಲ್ಲಾ ಖನಿಜ ಪ್ರತಿಷ್ಠಾ ಸಾನ ಟ್ರಸ್ಟ್‌ ಗೆ ರೂ.69. 69 
I | ಕೋಟಿಗಳು ಸಂಗ್ರಹವಾಗಿರುತ್ತದೆ. | 
ಆ) |ಸದರಿ ಅನುದಾನದ ಮೂಲಕ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾ ಖನಿಜ ಪ್ರತಿಷ್ಠಾನ ಬ್ರಸ್ಸ್‌ 
ಯಾವ ಯಾವ ಅಭಿವೃದ್ಧಿ |ನಿಧಿಯಡಿಯಲ್ಲಿ ಕುಡಿಯುವ ನೀರಿನ ಪೂರೈಕೆಗೆ 23, 
ಕಾಮಗಾರಿಗಳನ್ನು ಆರೋಗ್ಯ ಕ್ಷೇತ್ರಕ್ಕೆ 06, ಶಿಕ್ಷಣ ಕ್ಷೇತ್ರಕ್ಕೆ 134, ಮಹಿಳಾ ಮತ್ತು 
ಕೈಗೊಳ್ಳಲಾಗಿದೆ: ಮಕ್ಕಳ ಅಭಿವೃದ್ಧಿಗೆ. 13, ವಿಕಲಚೇತನ ಮತ್ತು ಹಿರಿಯ 
ನಾಗರೀಕರಿಗೆ 04, ನೈರ್ಮಲ್ಯತೆಗೆ 12 ಮೂಲಭೂತ 
ಸೌಕರ್ಯ 63, ಇತರೆ 04 ಸೇರಿ. ಒಟ್ಟು 259 ಅಭಿವೃದ್ಧಿ 
ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. 
ಇ) | ಇದರಲ್ಲಿ ಅವ್ಯವಹಾರದ ಬಗ್ಗೆ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾ ಖನಿಜ ಪ್ರತಿಷ್ಠಾನ ಟಸ್ಟ್‌ 
' |ದೂರುಗಳು ಬಂದಿದೆಯೇ: | ನಿಧಿಯಡಿ  ಕೈಗೊಂಡಿಶುವ ಪ್ರಧಾನ ಮಂತ್ರಿ ಖನಿಜ ಕ್ಷೇತ್ರ' 
ಬಂದಿದ್ದಲ್ಲಿ. ಕೈಗೊಂಡಿರುವ | ಕಲ್ಯಾಣ ಯೋಜನೆ (ಪಎಂಎಕೆಕೆಕೆವೈ). ಯೋಜನೆಗಳನ್ನು 
ಕ್ರಮಗಳೇನು? | ನಿಯಮಾನುಸಾರ. ಕೈಗೊಳ್ಳುತ್ತಿದ್ದು, ಅವ್ಯವಹಾರದ ಬಗ್ಗೆ 
ಯಾವುದೇ ದೂರುಗಳು ಸ್ವೀಕೃತವಾಗಿರುವುದಿಲ್ಲ. 


ಸಿಐ 178 ಎಂಐಎಂಬನ್‌ 2021 


ON 


. ಗಣಿ ಮತ್ತು ಭೂವಿಜ್ಞಾನ ಸಚಿವರು. 


